ಕರ್ನಾಟಕ ವಿಧಾನ ಪರಿಷತ್ತು 


1. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ : 1322 


2. ಸದಸ್ಯರ ಹೆಸರು :ಡಾ: ಚಂದ್ರಶೇಖರ್‌ ಬಿ. ಪಾಟೀಲ್‌ ಪದವೀಧರರ 
ಕ್ನೇತು) 

3. ಉತ್ತರಿಸಬೇಕಾದ ದಿನಾ೦ಕ : 23.09.2021 

4. ಉತ್ತರಿಸುವ ಸಚಿವರು : ಮಾನ್ಯ ಮುಖ್ಯ ಮಂತ್ರಿಯವರು 


ಪ್ರ ಉತ್ತರ 
ಒಬ್ಬ ಸರ್ಕಾರಿ ನೌಕರನ ಕುಟುಂಬ ಸದಸ್ಯರು, 


ಆದಾಯ ತೆರಿಗೆ ಪಾವತಿದಾರರಾಗಿರುತ್ತಾರೆ; 


ಸರ್ಕಾರಿ ನೌಕರನ ಕುಟುಂಬದ ಸದಸ್ಯರು ಅವರ 


ಬ್ಯಾಲಕುಗಳಿಂದ ಸಾಲ: ಪಡೆದು ಅಥವಾಪಡೆದು ಅಥವಾ ವ್ಯವಹಾರದಿಂದ ಉಳಿತಾಯ 
ಸ್ಲಿರಾಸ್ತಿಗಳನ್ನಾಗಲೀ 


ಕುಟುಂಬದ ಸದಸ್ಯರು ತನ್ನ ಸ್ವಂತ 
ಘೋಷಿಸಿಕೊಂಡಿರುವ ಸ್ಥಿರಾಸ್ತಿ ಮತುಣ್ರಸರಿನಲ್ಲಾಗಲೀ ಅಥವಾ ತನ್ನ ಕುಟುಂಬದ ಯಾರೇ 
ವ್ಯಾಪಾರಗಳಿಗೆ ಹೊಣೆಗಾರರೆಂದ್ಯುದ್ದಸ್ಯನ ಹೆಸರಿನಲ್ಲಾಗಲೀ ಅಥವಾ ಯಾವುದೇ ಇತರೆ 
ಮಾಡಲಾಗುವುದೇ: ಈ ಬಗ್ಗೆ ವಿವೆರ್ಫ್ಯಯು ಹೆಸರಿನಲ್ಲಾಗಲೀ ಪಿತ್ರಾರ್ಜಿತವಾಗಿ ಬಂದ 
' ಸ್ಫ್ಥಯಂ ಅರ್ಜಿಸಿದ ಅಥವಾ ಗುತ್ತಿಗೆ ಅಥವಾ 
ಅಡಮಾನದ ಮೇಲೆ ತಾನು ಹೊಂದಿರುವ ಸ್ಥಿರಾಸ್ತಿಯ 
ಪೂರ್ಣ ವಿವರಗಳನ್ನು 3 ತಿಂಗಳೊಳಗೆ 
ಸಲ್ಲಿಸಬೇಕಾಗುತದೆ. ಆ ತರುವಾಯ ಡಿಸೆಂಬರ್‌ 31ಕ್ಕೆ 
ಅಂತ್ಯಗೊಳ್ಳುವ ಪ್ರತಿ 12 ತಿಂಗಳಿಗೊಮ್ಮೆ ತನ್ನ ಮ 


ಹೊಣೆಗಾರಿಕೆಗಳ ವಾರ್ಷಿಕ ವಿವರ ಪಟ್ಟೆಯನು. 
ಸಲ್ಲಿಸಬೇಕಾಗುತ್ತದೆ. 


ಯಾರೇ ಸರ್ಕಾರಿ ಸೌಕರನು ಅಥವಾ ಅವನ 
ಕುಟುಂಬದ ಯಾರೇ ಸದಸ್ಯನು ತನ್ನ ಸ್ವಂತ 
ಹೆಸರಿನಲ್ಲಾಗಲೀ ಅಥವಾ ತನ್ನ ಕುಟುಂಬದ ಯಾರೇ 
ಸದಸ್ಯರ ಹೆಸರಿನಲ್ಲಾಗಲೀ ಗುತ್ತಿಗೆಯ, ಅಡಮಾನದ, 
ಖರೀದಿಯ, ಮಾರಾಟಿದ, ಉಡುಗೊರೆಯ ಮೂಲಕ 
ಅಥವಾ ಅನ್ಯಥಾ ಯಾವುದೇ ಸಿರ ಸ್ವತ್ತನ್ನು 
ಅರ್ಜಿಸಲು ಅಥವಾ ವಿಲೇ ಮಾಡಲು ನೇಮಿಸಲಾದ 
ಪ್ರಾಧಿಕಾರಿಗೆ ಮೊದಲೇ ತಿಳಿಸಬೇಕಾಗುತ್ತದೆ. ಆದರೆ 
ಸರ್ಕಾರಿ ನೌಕರನ ಕುಟುಂಬದ ಸದಸ್ಯನು ಸರ್ಕಾರಿ 
ನೌಕರನದೇ ನಿಧಿಗಳಿಂದ ಬೇರೆಯದೇ ಆದ ಆತನ 
ಸ್ವಂತ ವಿಧಿಗಳಿಂದ (ಉಡುಗೊರೆಗಳು, ಪಿತ್ರಾರ್ಜಿತ, 
ಮೊದಲಾದವುಗಳೂ ಸೇರಿದಂತೆ ಆತನ ಸ್ವಂತ 
ಹೆಸರಿನಲ್ಲಿ ಮತ್ತು ಆತನ ಸ್ವಂತ ಹಕ್ಕಿನಿಂದ 
ವ್ಯವಹಾರಗಳಿಗೆ ಇದು 


pe § pe ಮೈ \ k 
ಸಂಖ್ಯೆ: ಸಿಆಸುಇ 58 ಸೇವಿಸಿ 2021 \AAAnAAL 
ಸಾರ್‌ ಪಾ 


(ಬಸವರಾಜ ಬೊಮ್ಮಾಯಿ) 
ಮುಖ್ಯ ಮಂತ್ರಿ 


ತನ್ನ ಕುಟುಂಬದ ಎಲ್ಲಾ ಸದಸ್ಯರ ಆಸ್ತಿಗಳ ಮತ್ತು. 


